ಕರ್ನಾಟಕ ವಿಧಾನ ಪರಿಷತ್ತು 


91. ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 3 1493 
02. ಮಾನ್ಯ ವಿಧಾನ ಪರಿಷತ್‌ ಸದಸ್ಯರ ಹೆಸರು : ಶ್ರೀಮತಿ ವೀಣಾ ಅಚ್ಚಯ್ಯ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 
03.  ಉತ್ತರಿಶುವ ದಿನಾಂಕ : 10-03-2022 
04. ಉತ್ತರಿಸುವ ಸಚಿವರು. : ಗೃಹ ಸಚಿವರು. 
ಪಕ್ನೆ ಉತ್ತರ 
ಕೊಡಗು `ಜಿಲ್ಲೆಯಲ್ಲಿ'` ಇತ್ತೀಚಿನ ದಿನಗಳಲ್ಲಿ | ಬಂದಿರುವುದಿಲ್ಲ. 


ಮಹಿಳೆಯರೇ ಇರುವ ಮತ್ತು ಒಂಟಿ 
ಮನೆಗಳ ಮೇಲೆ ಅಪರಿಚಿತರಿಂದ ದಾಳಿ, 
ಹಲ್ಲೆ ಮತ್ತು ಸರಣಿ ದರೋಡೆಗಳು ಆಗುತ್ತಿದ್ದು 


ಆದಾಗ್ಯೂ ಕೊಡಗು ಜಿಲ್ಲೆಯಲ್ಲಿ ನೆಲೆಸಿರುವ ಹೊರರಾಜ್ಯ 
ದವರ ಬಗ್ಗೆ ನಿಗಾವಹಿಸಲು ಈ ಕೆಳಕಂಡ ಕ್ರಮಗಳನ್ನು 


ಬಹುತೇಕ ಪ್ರಕರಣಗಳಲ್ಲಿ ಅಸ್ಲಾಮಿಗಳ | ನಗೌಳಲಾಗಿದೆ. 

ಸೋಗಿನಲಿರುವ ಬಂಗಾಳಿಗಳೇ * ಕೊಡಗು ಜಿಲ್ಲೆಯ ಪೊಲೀಸ್‌ ಠಾಣೆಗಳ 
'| ಭಾಗಿಯಾಗಿರುವುದು ಸರ್ಕಾರದ ಗಮನಕ್ಕೆ ವ್ಯಾಪ್ತಿಯಲ್ಲಿನ ಕಾಫಿ ತೋಟಗಳಿಗೆ/ ಕಟ್ಟಡ/ 
ಬಂದಿದೆಯೇ; ಹೋಂಸ್ಟೇ/ರೆಸಾರ್ಟ್‌ ಕೆಲಸಗಳಿಗೆ ಕೂಲಿ 
ವನದಕ್ನಸ್ಸ್‌ ಸ ್‌್‌—ಹ್ಟ ಕಾರ್ಮಿಕರನ್ನು ನೇಮಿಸಿಕೊಳ್ಳುವ ಸಂದರ್ಭದಲ್ಲಿ 
ಅಕ್ರಮವಾಗಿ " ಅಸ್ಸಾಮಿಗಳ ಸೋಗಿನಲ್ಲಿ ಕಾರ್ಮಿಕರ ಗುರುತಿನ ಚೀಟಿಯನ್ನು ಮತ್ತು 
ನೆಲೆಸಿರುವ ಬಂಗಾಳಿಗಳನ್ನು ಗುರುತಿಸಿ ಅವರ ಖಾಯಂ ವಿಳಾಸವನ್ನು ಕಡ್ಡಾಯವಾಗಿ ಪಡೆದು 
ವಿರುದ ಇದುವರೆಗೆ ಏನು ಕ್ರಮ ಭಾವಚಿತ್ರಗಳೊಂದಿಗೆ ನಿರ್ವಹಿಸುವಂತೆ ಮತ್ತು 
ಕೈಗೊಳ್ಳಲಾಗಿದೆ; ಪೊಲೀಸ್‌ ಠಾಣೆಗಳಿಗೆ ದಾಖಲಾತಿಗಳ ಮಾಹಿತಿ 


ಯನ್ನು ನೀಡುವಂತೆ ಮಾಲೀಕರಿಗೆ. ಸೂಚನೆ 
ನೀಡಲಾಗಿದ್ದು ಅದರಂತೆ ಕಾರ್ಮಿಕರ ಗುರುತಿನ 
ಚೀಟಿಯನ್ನು ಮತ್ತು ಖಾಯಂ ವಿಳಾಸವನ್ನು 
ಪಡೆದುಕೊಂಡು ಪರಿಶೀಲಿಸಲಾಗುತ್ತಿದೆ. 


\ . | * ಸದರಿ ಕೂಲಿ ಕಾರ್ಮಿಕರುಗಳು ಭಾರತ ದೇಶದ 
ಪ್ರಜೆಗಳಾಗಿದ್ದು ಅಸ್ಲಾಂ ಹಾಗೂ ಇತರೆ ಈಶಾನ್ಯ 
ಮತ್ತು ಉತ್ತರ ಭಾರತದ ರಾಜ್ಯಗಳ ಆಧಾರ್‌ 
ಕಾರ್ಡ್‌ ಮತ್ತು ಮತದಾರರ ಗುರುತಿನ ಚೀಟಿಗಳನ್ನು 
ಹೊಂದಿರುವುದು ಕಂಡು ಬಂದಿರುತ್ತದೆ. 


| * ಕೊಡಗು ಜಿಲ್ಲೆಯಲ್ಲಿ ಅಸ್ಲಾಂ ಹಾಗೂ ಇತರೇ 
| ಈಶಾನ್ಯ ಮತ್ತು ಉತ್ತರ ಭಾರತದ ರಾಜ್ಯಗಳಿಂದ 
ಸುಮಾರು 8615 ಜನ ಕೂಲಿ ಕಾರ್ಮಿಕರು ಕಾಫಿ 
ಕುಯ್ಕಿಲಿನ ಸಮಯದಲ್ಲಿ ಬಂದು ಕೆಲಸ ಮುಗಿಸಿ 
ಕೆಲವರು ವಾಪಾಸ್ಸು ಅವರವರ ರಾಚಜಕ್ಷೆ 
ತೆರಳಿರುತ್ತಾರೆ. ಕೆಲವರು ಇನ್ನು ಕೆಲಸ 


ಮಾಡಿಕೊಂಡು ಇಲ್ಲಿಯೇ`ಇರುತಾರೆ. 


ವ್ಯಾಪ್ತಿಯ ಹೊಲೀಸ್‌ ಅಧಿಕಾರಿ/ಸಿಬ್ಬಂದಿಗಳು ನಿಗಾ 


ವಹಿಸಿದ್ದು, ಕಾನೂನು ಬಾಹಿರ ಕೃತ್ಯಗಳು ಎಸಗಿದ್ಕಲ್ಲಿ 


ಇವರುಗಳು ವಾಸಿಸುವ ಸ್ಥಳಗಳಲ್ಲಿನ ಆಯಾ ಠಾಣಾ | 


ಮುಂಜಾಗ್ರತಾ ಕ್ರಮಗಳೇನು; 


ಸದರಿ ದರೋಡೆ 
ಜಿಲ್ಲೆಯಲ್ಲಿ ಸೂಕ್ತ ಭದ್ರತಾ ವ್ಯವಸ್ಥೆ ಹಾಗೂ 
ಹೆಚ್ಚನ ಮಟ್ಟದ ಗಸ್ತು ವ್ಯವಸ್ಥೆ ಕಲ್ಲಿಸ 
ಲಾಗಿದೆಯೇ? (ವಿವರ ನೀಡುವುದು) 


ಪ್‌ರಣಗ್ಗ ಇನ್ನ್‌ 


" ಅವರುಗಳ ವಿರುದ್ದ ಕಾನೂನು ರೀತ್ಯಾ ಕ್ರಮ 

! ಜರುಗಿಸಲಾಗುವುದು. ] 

/ಈ ಪರಣಗಳನ್ನು ತಡೆಯಲು ಮತ್ತ [ಸಾಡಗಾ ನನ್ನಯ ಇತ್ತಾ ಗ ಎ 
ನಿಯಂತ್ರಿಸಲು ಸರ್ಕಾರ ಕೈಗೊಂಡಿರುವ | ಮಹಿಳೆಯರು ವಾಸ ಮಾಡಿಕೊಂಡಿರುವ ಮನೆಗಳಲ್ಲಿ 


ಅಪರಾಧ ಕೃತ್ಯಗಳನ್ನು ತಡೆಗಟ್ಟುವ ಸಲುವಾಗಿ ಜಿಲ್ಲೆಯ 
ಎಲ್ಲಾ ಹೊಲೀಸ್‌ ಠಾಣಾ ವ್ಯಾಪ್ತಿಗಳಲ್ಲಿ ಈ ಕೆಳಕಂಡ 


ಕ್ರಮಗಳನ್ನು ಕೈಗೊಳ್ಳಲಾಗಿರುತ್ತದೆ. 


‘ 


1] ಪ್ರತೀ ಠಾಣಾ ವ್ಯಾಪ್ತಿಯಲ್ಲಿ ಒಂಟಿ ಮಹಿಳೆಯರು 
ವಾಸಿಸುತ್ತಿರುವ ಮನೆಗಳ ಮಾಹಿತಿ ಸಂಗ್ರಹಿಸಿ ಅವರ 
ಮನೆಗಳಿಗೆ ಬೀಟ್‌ ಪಾಯಿಂಟ್‌ ಪುಸ್ತಕ ಇಡಲಾಗಿರುತ್ತದೆ. 

21 ಗ್ರಾಮ ಗಸಿಗೆ ಸಿಬ್ಬಂದಿಯವರನ್ನು ನೇಮಿ 
ಕಳುಹಿಸುವಾಗ ಸಿಬ್ಬರದಿಯವರು' ಅವರ ಗಸಿನ ವ್ಯಾಪ್ತಿಯಲ್ಲಿ 


ವಾಸಿಸುತ್ತಿರುವ ಒಂಟಿ ಮಹಿಳೆಯರ ಮನೆಗಳಿಗೆ *ಜೇಟ | 


ನೀಡಿ ಅವರ ಸಮಸ್ಯೆಗಳ ಬಗ್ಗೆ ವಿಚಾರಿಸಿಕೊಂಡು ಬೀಟ್‌ 


ಪುಸ್ತಕದಲ್ಲಿ ನಮೂದಿಸಿಕೊಳ್ಳುವಂತೆ ತಿಳುವಳಿಕೆ 
ನೀಡಲಾಗಿರುತ್ತದೆ. 

31] ಒಂಟಿಯಾಗಿ ವಾಸಿಸುತ್ತಿರುವ ಮಹಿಳೆಯರ ಮನೆಗಳಿಗೆ | 
ತೆರಳಿ ಅವರಿಗೆ ಬೀಟ್‌ ಸಿಬ್ಬಂದಿಯವರ, ಪೊಲೀಸ್‌ 
ಠಾಣೆಯ, ಸಂಬಂಧಪಟ್ಟ ಠಾಣೆ (ಿ.ಎಸ್‌.ಐ/ಪಿ.ಏ ರವರ 
ಹಾಗೂ ದೂರವಾಣಿ ಸಂಖ್ಯೆಗಳನ್ನು ನೀ ಡಲಾಗಿದ್ದು ಹಾಗೂ 
ಅವರುಗಳ ದೂರವಾಣಿ ಸಂಖ್ಯೆಯನ್ನು | 
ಪಡೆದುಕೊಳ್ಳಲಾಗಿರುತ್ತದೆ. 

4] ಒಂಟಿಯಾಗಿ "ವಾಸಿಸುತ್ತಿರುವ ಮಹಿಳೆಯರು ಅವರ 


ಮನೆಗಳಿಗೆ ಸಿ.ಸಿ ಟಿವಿ ಅಳವಡಿಸಿಕೊಳ್ಳಲು ಸೂಕ್ತ ತಿಳುವಳಿಕೆ 
ನೀಡಲಾಗಿರುತ್ತದೆ. 

51 ವಾಸಿಸುತ್ತಿರುವ ಮಹಿಳೆ 
ಮನೆಗಳಲ್ಲಿ ಕೆಲಸ ಕ್ಸ ಯಾರನ್ನಾಃ ದರೂ ಇಟ್ಟುಕೊಂಡಿ ; 
ಅವರ ಬಗ್ಗೆ ಮಾಹಿತಿ ಮತ್ತು ಅವರ ಗುರುತಿನ ಚೀಟಿಯನ್ನು 
ಪಡೆದು ಠಾಣೆಗೆ ನೀಡುವಂತೆ ತಿಳಿಸಲಾಗಿರುತ್ತದೆ. 


FA ೦ಟಿಯಾಗಿ 


2 


ಕಡತ ಸಂಖ್ಯೆ :ಹೆಚ್‌ಔ8 ಪಿಸಿಕ್ಕ್ಯೂ 2022 


6] ಒಂಟಿಯಾಗಿ" `ವಾಸಿಸುತ್ತಿರುವ' `` `ಮಹಿಳೆಯರು 
ಯಾವುದಾದರೂ ಲೈಸೆನ್ಸ್‌/ಜಮ್ಮಾ ಬಂಧೂಕು ಹೊಂದಿದ್ದರೆ 
ಅವುಗಳ ಮಾಹಿತಿ ಪಡೆದುಕೊಳ್ಳಲಾಗಿದ್ದು ಹಾಗೂ: 
ಅನಿವಾರ್ಯ ಸಂದರ್ಭದಲ್ಲಿ ಅವುಗಳನ್ನು ಉಪಯೋಗಿಸುವ 
ಬಗ್ಗೆ ಅವರಿಗೆ ಸೂಕ್ತ ತಿಳುವಳಿಕೆ ನೀಡಲಾಗಿರುತ್ತದೆ. 

7 ರಾತ್ರಿ ಗಸಿಗೆ ಸಿಬ್ಬಂದಿಯವರನ್ನು ನೇಮಿಸುವಾಗ 
ಅವರವರ ಬೀಟ್‌. ವ್ಯಾಪ್ತಿಯಲ್ಲಿರುವ ಒಂಟಿ ಮಹಿಳೆಯರು 
ವಾಸಿಸುವ ಮನೆಗಳಿಗೆ ಭೇಟಿ ನೀಡಿ ಪರಿಶೀಲಿಸಿಕೊಂಡು 
ಪಾಯಿಂಟ್‌ ಪುಸ್ತಕಗಳಲ್ಲಿ ಸಹಿ ಮಾಡುವ ಬಗ್ಗೆ ಸೂಕ್ತ 
ತಿಳುವಳಿಕೆ ನೀಡಲಾಗಿದ್ದು. ಹಾಗೂ ನೈಟ್‌ ರೌಂಡ್ಸ್‌ 
ಅಧಿಕಾರಿಗಳು ಸಹ ಭೇಟ ಮಾಡಿ ಪರಿಶೀಲಿಸಲಾಗುತ್ತಿರುತ್ತದೆ. 


.|81] ಕೊಡಗು ಜಿಲ್ಲೆಯಲ್ಲಿ ERSS-112 [Emergency 


Rescue System Service] ತುರ್ತು ಸ್ಪಂದನಾ ವಾಹನ 
ವ್ಯವಸ್ಥೆ ಜಾರಿಯಲ್ಲಿದ್ದು, ದಿನದ 24 ಗಂಟೆಯೂ ಕರ್ತವ್ಯ 
ನಿರ್ವಹಿಸಲಾಗುತ್ತಿರುತ್ತದೆ. ಜಿಲ್ಲೆಯಲ್ಲಿ ಒಟ್ಟು 560 
ಗ್ರಾಮಗಳಲ್ಲಿ ಗ್ರಾಮ ಗಸ್ತು ಕರ್ತವ್ಯಕ್ಕೆ ಸಿಬ್ಬಂದಿಗಳನ್ನು 
ನೇಮಿಸಿ ಕರ್ತವ್ಯ ನಿರ್ವಹಿಸಲಾಗುತ್ತಿರುತ್ತದೆ. 


ho On 
(ಆರಗ ಜ್ಞಾನೇಂದ್ರ) . 
ಗೃಹ ಸಚಿವರು 


